ಕರನಾಟಕ ವಿಧಾನ ಪರಿಷತ್‌ 


ಚುಕ್ಕೆ ಗುರುತಿಲ್ಲದ ಪ್ರಶ್ತೆ ಸಂಖ್ಯೆ | 2056 


ಮಾನ್ಯ ಸದಸ್ಯರ ಹೆಸರು 
ಚುನಾಯಿತರಾದವರು) 


ಶ್ರೀ ಅರವಿಂದ ಕುಮಾರ್‌ ಅರಳಿ (ವಿಧಾನಸಭೆಯಿಂದ 


ಉತ್ತರಿಸಬೇಕಾದ ದಿನಾಂಕ 


24.03.2021 


ಉತ್ತರಿಸುವ ಸಚಿವರು 


ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು 


ಕ್ರ. ಪ್ರಶ್ನೆ ಉತ್ತರ 
ಸಂ 
ಅ) | 2015-20 ರ೦ದ 2020-21 ರ ಸಾಲಿನಲ್ಲಿ | 2019-20 ರಿಂದ 2020-21 ರ ಸಾಲಿನಲ್ಲಿ ಬೀದರ್‌ ಜಿಲ್ಲೆಯಲ್ಲಿ 
ಬೀದರ್‌ ಜಿಲ್ಲೆಯಲ್ಲಿ ಹಿಂದುಳಿದ | ಹಿಂದುಳಿದ ವರ್ಗಗಳ ವಿದ್ಯಾರ್ಥಿನಿಲಯಗಳ ನಿರ್ವಹಣೆಗೆ ಒಟ್ಟು 
ವರ್ಗಗಳ ವಿದ್ಯಾರ್ಥಿನಿಲಯಗಳ | ರೂ.5120.11 ಲಕ್ಷಗಳ ಅನುದಾನವನ್ನು ಮೀಸಲಿಟ್ಟಿದ್ದು, ವಿವರಗಳು 
ನಿರ್ವಹಣೆಗೆ ಮೀಸಲಿಟ್ಟ ಅನುದಾನ | ಈ ಕೆಳಕಂಡಂತಿದೆ 
ಎಷ್ಟು (ಮಾಹಿತಿ ನೀಡುವುದು) (ರೂ.ಲಕ್ಷಗಳಲ್ಲಿ) 
ತ. 7 ಕಾರ್ಯಕ್ರಮದ ಹೆಸರು ಮತ್ತು | ಮೀಸಲಿಟ್ಟ ಅಸುದಾನ 
ಸಂ ಲೆಕೃಶೀರ್ಷಿಕೆ 
2019-20 | 2020-21 
1 ಹಿಂದುಳಿದ ವರ್ಗಗಳ 
ವಿದ್ಯಾರ್ಥಿಗಳಿಗಾಗಿ ಹೊಸ 
ವಿದ್ಯಾರ್ಥಿನಿಲಯಗಳ ಪ್ರಾರಂಭ 474,75 192.94 
ಮತ್ತು ನಿರ್ವಹಣೆ 
(2225-03-277-2-53) 
೩ ನನದಡ 218677 | 226565 
ಒಟ್ಟು 2661.52 | 2458.59 
ಆ) |ಪುಸ್ತುತ ಜಿಲ್ಲೆಯಲ್ಲಿ ಹಿಂದುಳಿದ | ಪ್ರಸ್ತುತ ಬೀದರ್‌ ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ 
ವರ್ಗಗಳ ಕಲ್ಯಾಣ ಇಲಾಖೆಯಿಂದ | ಇಲಾಖೆಯಿಂದ ಕಟ್ಟಡ ನಿರ್ಮಾಣಕ್ಕೆ ತೆಗೆದುಕೊಂಡಿರುವ 
ಕಟ್ಟಡ ನಿರ್ಮಾಣಕ್ಕೆ | ಕಾಮಗಾರಿಗಳು, ಒದಗಿಸಿರುವ ಅಸುದಾನ ಮತ್ತು ಖರ್ಜಾದ 
ತೆಗೆದುಕೊಂಡಿರುವ ಕಾಮಗಾರಿಗಳು | ಅನುದಾನದ ವಿವರಗಳನ್ನು ಅನುಬಂಧ ದಲ್ಲಿ ನೀಡಲಾಗಿದೆ. 
ಯಾವುವು; ಹಾಗೂ ಅದಕ್ಕೆ ಇಟ್ಟಿರುವ 
ಅನುದಾನವೆಷ್ಟು; ಖರ್ಚಾದ 
ಅನುದಾನವೆಷು, 
ಇ) | ಬೀದರ್‌ ಜಿಲ್ಲೆಯಲ್ಲಿ ಹಿಂದುಳಿದ | ಬೀದರ್‌ ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ 


ವರ್ಗಗಳ ಕಲ್ಯಾಣ ಇಲಾಖೆಯಿಂದ 


ಹೊಲಿಗೆ ತರಭೇತಿ ಕೇಂದ್ರಗಳೆಪ್ಟಿವೆ | ನಿರ್ವಹಣೆಗಾಗಿ 2019-20 ಮತ್ತು 2020-21 ನೇ ಸಾಲಿನಲ್ಲಿ ಖರ್ಚಾದ 
ಹಾಗೂ ಇದರ ನಿರ್ವಹಣೆಗಾಗಿ | ಅನುದಾನದ ತಾಲ್ಲೂಕುವಾರು ವಿವರಗಳು ಕೆಳಕಂಡಂತಿವೆ. 
ಖರ್ಚಾದ ಅನುದಾನವೆಷ್ಟು? 
(ತಾಲ್ಲೂಕುವಾರು ಮಾಹಿತಿ (ರೂ.ಲಕ್ಷಗಳಲ್ಲಿ) 
ನೀಡುವುದು) ವರ್ಷ | ತಾಲ್ಲೂಕು ಬಿಡುಗಡೆ ಖರ್ಚು | 
2019-20 ಔರಾದ್‌ 4.17 4.17 
2020-21 4.18 4.17 
2019-20 | ಬಸವಕಲ್ಯಾಣ 417 417 
2020-21 417 4.17 
ಒಟ್ಟು 16.69 16.68 


2 ಹೊಲಿಗೆ ತರಭೇತಿ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ. ಇವುಗಳ 


ಸಂಖ್ಯೆ:ಹಿಂವಕ 224 ಬಿಐ೦ಲಎಸ್‌ 2021 


ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 


ಅನುಬಂಧ 


ಶ್ರೀ ಅರವಿಂದ ಕುಮಾರ್‌ ಅರಳಿ (ವಿಧಾನಸಭೆಯಿಂದ ಚುನಾಯಿತರಾದವರು) ಇವರ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 2056 ಕೆ, 


ಕು. ವಿದ್ಯಾರ್ಥಿನಿಲಯದ ಹೆಸರು ಹೆಚ್‌. ಐ.ಸಿ. | ಒದಗಿಸಿರುವ ಖರ್ಚಾದ 
ಸಂ ಮತ್ತು ಸ್ಥಳ ಸಂಖ್ಯೆ ಅನುದಾನ ಅನುದಾನ 
" ವಿಶೇಷ ಅಭಿವೃದ್ದಿ ಯೋಜನೆ 
1. | ಮೆಟ್ರಿಕ್‌ ನಂತರ ಬಾಲಕಿಯರ BCWD 1698 326.32 326.32 
ವಿದ್ಯಾರ್ಥಿನಿಲಯ, ಬಸವಕಲ್ಯಾಣ 
2. 1 ಮೆಟ್ರಿಕ್‌ ನ೦ತರ ಬಾಲಕಿಯರ BCWD 1697 325.00 325,00 
ವಿದ್ಯಾರ್ಥಿನಿಲಯ, 
ಬಸವಕಲ್ಮಾಣ(ಹೊಸ) 
ರಾಜ್ಯವಲಯ ಯೋಜನೆ 
3. | ಮೆಟ್ರಿಕ್‌ ನ೦ತರ ಬಾಲಕರ BCWD 1707 435.00 142.86 
ವಿದ್ಯಾರ್ಥಿನಿಲಯ, (ವೈದ್ಯಕೀಿಯ/ 
ಇಂಜಿನಿಯರಿಂಗ್‌) ಬೀದರ್‌ 
ಕಲ್ಯಾಣ ಕರ್ನಾಟಿಕ ಪ್ರದೇಶಾಭಿವೃದ್ದಿ ಮಂಡಳಿ 
4. | ಮೆಟ್ರಿಕ್‌ ನ೦ತರ ಬಾಲಕರ BCWD 1705 177.51 177.51 
ವಿದ್ಯಾರ್ಥಿನಿಲಯ, ವೃತ್ತಿಪರ(ಡಿ), 
ಬೀದರ್‌ 
5, | ಮೆಟ್ರಿಕ್‌ ಪೂರ್ವ ಬಾಲಕರ BCWD 256 177.51 177.51 
ವಿದ್ಯಾರ್ಥಿನಿಲಯ, ಬೀದರ್‌. 
(ನಾವದಗೇರಿ) 
6. | ಮೆಟ್ರಿಕ್‌ ನಂತರ ಬಾಲಕರ BCWD 1709 177.51 177.51 
ವಿದ್ಯಾರ್ಥಿನಿಲಯ, (ವೃತ್ತಿಪರ), 
ಬೀದರ್‌ 
7. ಮೆಟ್ರಿಕ್‌ ಸಂತರ ಬಾಲಕರ BCWD 1700 200.00 0.00 
ವಿದ್ಯಾರ್ಥಿನಿಲಯ, ಬಾಲಿ 
ತಾಲ್ಲೂಕು ದೇವರಾಜ ಅರಸು ಭವನ ನಿರ್ಮಾಣ 
| ಬಸವಕಲ್ಯಾಣ ತಾಲ್ಲೂಕು | f 11400 57.00 


ಕೇಂದ್ರದಲ್ಲಿ ದೇವರಾಜ ಅರಸು 
ಭವನ ನಿರ್ಮಾಣ 


